KA/ BGGPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಅಕ್ಟೋಬರ್ ೨೨ , ೨೦೦೯ ( ಆಶ್ವಯುಜ ೩೦, ಶಕ ವರ್ಷ ೧೯೩೧ ) ಸಂಚಿಕೆ ೪೨ 

ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 

ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 183 ಎಲ್‌ಆರ್‌ಎ 2009 , ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್ , 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ( 1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ . 
ಕ್ರ. ಸಂ | ಭೂ ನ್ಯಾಯ ಮಂಡಳಿಯ 

- ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
ಶ್ರೀನಿವಾಸಪುರ ತಾಲ್ಲೂಕು, 1. ಶ್ರೀ ಬೈರಾರೆಡ್ಡಿ ಬಿನ್ ಲೇಟ್ ವೆಂಕಟಸ್ವಾಮಿ , 
ಕೋಲಾರ ಜಿಲ್ಲೆ 

- ಆವಲಕುಪ್ಪ ಗ್ರಾಮ ಆರ್ . ತಿಮ್ಮಸಂದ್ರ ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು 
2 . ಶ್ರೀ ಶ್ರೀನಾಥಬಾಬು ಬಿನ್ ವೆಂಕಟರಮಣ ( ಮೀಸಲು) 

ಕಲ್ಲೂರು ಗ್ರಾಮ , ಶ್ರೀನಿವಾಸಪುರ ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು 
3. ಶ್ರೀ ಮಧುಸೂದನರೆಡ್ಡಿ ಬಿನ್ ಮೆಡಿಕಲ್‌ ವೆಂಕಟರಮಣಪ್ಪ 

- ಗೌನಪಲ್ಲಿ ಗ್ರಾಮ , ಜನತಾಕಾಲೋನಿ ಮತ್ತು ಅಂಚೆ ಶ್ರೀನಿವಾಸಪುರ ತಾಲ್ಲೂಕು 
4 . ಶ್ರೀ ವಿ. ಪೆದನ್ನ ಬಿನ್ ಲೇಟ್ ವೆಂಕಟರಾಯಪ್ಪ 
ಕುಂಬಾರ ಅಮೃತನಿಲಯ, ಡಿ. ವಿ . ಜಿ . ರಸ್ತೆ, ಶ್ರೀನಿವಾಸಪುರ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್ . ನಾರಾಯಣ ಗೌಡ 
ಪಿ . ಆರ್ . 574 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


1 . 


( ೭೩೭) 


೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೨ , ೨೦೦೯ 

ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ: ಕಂಇ 189 ಎಲ್ ಆರ್ ಎ 2009 , ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್ , 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ (1962ರ 10ನೇ ಸಂಖ್ಯೆಯ ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ , 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 
ಕ್ರ. ಸಂ | ಭೂ ನ್ಯಾಯ ಮಂಡಳಿಯ ಹೆಸರು 

ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ | 
ತಿಪಟೂರು ತಾಲ್ಲೂಕು, 

1. ಶ್ರೀ ಸುರೇಶ್ ಮೂರ್ತಿ ಬಿನ್ ಪುಟ್ಟಮಲ್ಲಯ್ಯ , 
ತುಮಕೂರು ಜಿಲ್ಲೆ 

ಬಳೇಕಟ್ಟೆ, ಕುಪ್ಪಾಳು ಅಂಚೆ, ಕಿಬ್ಬನಹಳ್ಳಿ ಹೋಬಳಿ 

ತಿಪಟೂರು ತಾಲ್ಲೂಕು 
2. ಶ್ರೀ ರೇಣುಕಾ ಪ್ರಸಾದ್ ಬಿನ್ ಕಾಬೋರಪ್ಪ 
ಕೈದಾಳ ಗೇಟ್, ನಾಗರಘಟ್ಟ ಅಂಚೆ, 

ನೊಣವಿನಕೆರೆ ಹೋಬಳಿ , ತಿಪಟೂರು ತಾಲ್ಲೂಕು 
3 . ಶ್ರೀಮತಿ ಯಶೋದಮ್ಮ ಕೋಂ . ರಾಜಶೇಖರ್, 

ಹೊನ್ನವಳ್ಳಿ ಅಂಚೆ ಮತ್ತು ಹೋಬಳಿ, ತಿಪಟೂರು ತಾಲ್ಲೂಕು 
4. ಶ್ರೀ ರಾಜಣ್ಣ ಬಿನ್ ರಾಮಣ್ಣ ಕರಡಾಳು (ಮೀಸಲು) 

ನಲ್ಲಿಕೆರೆ ಅಂಚೆ, ಕಿಬ್ಬನಹಳ್ಳಿ ಹೋಬಳಿ 
ತಿಪಟೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್ . ನಾರಾಯಣ ಗೌಡ 
ಪಿ . ಆರ್ . 575 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 
REVENUE SECRETARIAT 

NOTIFICATION 
No. RD 212 BHUDASA 2009 , Bangalore, Dated : 25th September, 2009 
In exercise of the powers conferred by sub-section ( 1) of section 195 of the Karnataka Land 
Revenue Act, 1964 (Karnataka Act 12 of 1964 ), and in partial modification of Notification No . RD 70 
Bhudasa 2005 , dated 6 .5.2005 , the Government of Karnataka hereby delegates the powers specified in 
column (2 ) of the table below which is being exercised by the officers specified in column (4 ) of the table 
to the officers specified in column (3 ) thereof to be exercised within their jurisdiction . 

TABLE 
SI. Name of the power 

The officer delegated to Powers vested on the 
No . 

exercise the power 

date of Notification 
Karnataka Land Revenue Rules Technical Assistant to the Tahsildar 
1966 , Rule 36 (ii) To cause Deputy Commissioner and Ex 
incorporate changes in the land officio Deputy Director of Land 
records 

Records . 


By Order and in the name of the Governor ofKarnataka , 

B . V . CHOUKIMATH 
Under Secretary to Government, 
Revenue Department ( SSLR ) 


P . R . 576 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೨, ೨೦೦೯ 

೭೩೯ 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಒ 92 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಒ 92 ಸಿಎನ್‌ಎಸ್ 2009 ದಿನಾಂಕ:30.7.2009ರಲ್ಲಿ ರಾಯಚೂರು ಜಿಲ್ಲೆ 
ದೇವದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟಸಹಕಾರ ಸಂಘ ನಿ., ದೇವದುರ್ಗ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ 
ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11 ) ರ ಪ್ರಕರಣ 29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
ದೇವದುರ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀಮತಿ ಕಾವ್ಯ ಬಸವರಾಜ ಪಾಟೀಲ 
2. ಶ್ರೀ ಶಂಕರಪ್ಪ ನಾರಾಯಣ ನಾಯಕ ತಾಂಡ 
3. ಡಾ : ಶಿವಶಂಕರಪ್ಪ ಪಾಟೀಲ್ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ .ಎಸ್. ಹುಚ್ಚಾಚಾರಿ | 
ಪಿ. ಆರ್ . 577 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿಒ 121 ಸಿಎನ್ಎಸ್ 2009, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್ , 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ ( 1) ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲ್ಲೂಕಿನ ಮಲಪ್ರಭಾ ಯೋಜನಾ ಮಟ್ಟದ ನೀರು ಬಳಕೆದಾರರ ಸಹಕಾರ ಸಂಘಗಳ 
ಮಹಾಮಂಡಳ ನಿ., ಡ್ಯಾಮ್ ಸೈಟ್, ನವಿಲುತೀರ್ಥ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ 

ರಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಮಲ್ಲಪ್ಪ ಎಂ . ಮುನ್ನೂರ, ಶ್ರೀ ಮಾರುತೇಶ್ವರ ನೀರು ಬಳಕೆದಾರರ ಸಂಘ ನಿ., ದಂಡಾಪುರ ನರಗುಂದ 

ಜಿ: ಗದಗ 
ಶ್ರೀಮತಿ ಮಂಜುಳಾ ಚಂದ್ರಶೇಖರ ಕಾಲವಾಡ, ಸಾ : ಮೊರಬ , ಮಲಪ್ರಭಾ ನೀರು ಬಳಕೆದಾರರ ಸಹಕಾರಿ ಸಂಘ, 

ಮೊರಬ , ತಾ : ನವಲಗುಂದ ಜಿ: ಧಾರವಾಡ 
3. ಶ್ರೀ ಕೃಷ್ಣಪ್ಪ ಮರಿಯಪ್ಪ ಬೂಮಕ್ಕನವರ ಸಾ : ಹಂಚಿನಾಳ, ಕೃಷಿ ನೀರು ಬಳಕೆದಾರರ ಸಂಘ, ಹಂಚಿನಾಳ 
- ತಾ : ಸವದತ್ತಿ ಜಿ. ಬೆಳಗಾವಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ .ಎಸ್. ಹುಚ್ಚಾಚಾರಿ 
ಪಿ . ಆರ್. 579 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 38 ಸಿಎನ್‌ಎಸ್ 2009, ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್ , 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ ( 1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 


೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೨, ೨೦೦೯ 

ಭಾಗ - ೪ಎ 
ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲ್ಲೂಕಿನ ಮಾಂಬಳ್ಳಿ ರೇಷ್ಮೆ ನೂಲು ಬಿಚ್ಚುವ ಸಹಕಾರ ಸಂಘ ನಿ. ಮಾಂಬಳ್ಳಿ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ನಂಜುಂಡಸ್ವಾಮಿ ಬಿನ್ ಬಸವಯ್ಯ , ಹೊನ್ನೂರು, ಯಳಂದೂರು ತಾಲ್ಲೂಕು 
2 . ಶ್ರೀಮತಿ ಶಕುಂತಲಾ ಬಿನ್ ಶ್ರೀನಿವಾಸ್ ಮಾಂಬಳ್ಳಿ, ಯಳಂದೂರು ತಾಲ್ಲೂಕು 
3. ಶ್ರೀ ಸಿದ್ದರಾಜು ಶೆಟ್ಟಿ ಬಿನ್ ಲೇ :ನಂಜಶೆಟ್ಟಿ , ಕೆನ್ನೂರು, ಯಳಂದೂರು ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್ . 580 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿಒ 87 ಸಿಎನ್ಎಸ್ 2008 , ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್, 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಬೀದರ್ ಜಿಲ್ಲೆ ಹುಮನಾಬಾದ್ ತಾಲ್ಲೂಕಿನ ಕುರಿ ಸಂಗೋಪನಾ ಮತ್ತು ಉತ್ಪಾದಕರ ಸಹಕಾರ ಸಂಘ ನಿ ., ತಾಳಮಡಗಿ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಭಾರತ್ ಪ್ರಭು ವಾಗ್ಗೇನರ್‌, ತಾಳಮಡಗಿ ಅಂಚೆ, ಹುಮನಾಬಾದ್ ತಾಲ್ಲೂಕು 
2 . ಶ್ರೀಮತಿ ಬಸಮ್ಮ ಕೋಂ ಕಂಟೆಪ್ಪ ಮೇತ್ರಿ, ತಾಳಮಡಗಿ ಅಂಚೆ, ಹುಮನಾಬಾದ್ ತಾಲ್ಲೂಕು 
3. ಶ್ರೀ ತುಕರಾಂ ಬೀರಪ್ಪ ಹುಲಗೊಂಡ, ತಾಳಮಡಗಿ ಅಂಚೆ, ಹುಮನಾಬಾದ್ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ .ಎಸ್ . ಹುಚ್ಚಾಚಾರಿ 
ಪಿ . ಆರ್ . 581 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 99 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ : 5ನೇ ಅಕ್ಟೋಬರ್, 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
53ಎ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎ .ಎಸ್. ಪ್ರಸನ್ನ ಬಿನ್ ಸುಂದರ ಹೆಗಡೆ, 
ಅಜರಥ್ ಕೆರೆಕಟ್ಟೆ ಅಂಚೆ, ಶೃಂಗೇರಿ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲ್ಲೂಕಿನ 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಶೃಂಗೇರಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಆರ್ .ಎಸ್. ಹುಚ್ಚಾಚಾರಿ 
ಪಿ . ಆರ್ . 582 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿಒ 113 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್ , 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 


ಭಾಗ - ಇಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೨೨ , ೨೦೦೯ 

೭೪೧ 
ಕೋಲಾರ ಜಿಲ್ಲೆ & ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಕೋಲಾರ ಮತ್ತು 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ ., ಕೋಲಾರ ಇವುಗಳ ಆಡಳಿತ ಮಂಡಳಿಗಳಿ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯ 
ಕೋಲಾರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 

ಶ್ರೀ ವಿ. ವೆಂಕಟರಾಮಯ್ಯ ಬಿನ್ ಹುಲಿಯಪ್ಪ, ಹೊನ್ನೇನಹಳ್ಳಿ,ಕೋಲಾರ ತಾಲ್ಲೂಕು 
ಕೋಲಾರ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 

1), ಶ್ರೀ ಎಸ್.ಎನ್. ರಮೇಶ್ ಬಿನ್ ನಾರಾಯಣಗೌಡ, ಮೇಡಿಹಾಳ ಅಂಚೆ, ಕೋಲಾರ ತಾಲ್ಲೂಕು 
2) ಶ್ರೀ ನಾರಾಯಣಸ್ವಾಮಿ ಬಿನ್ ಚಿಕ್ಕಲಕ್ಷ್ಮಪ್ಪ ನರಸಾಪುರ ಕೋಲಾರ ತಾಲ್ಲೂಕು. 
3) ಶ್ರೀಮತಿ ಕಾಂತಮ್ಮ ಕೋಂ ಭದ್ರಿನಾರಾಯಣ ಬೆಳಮಾರಹಳ್ಳಿ, ಕೋಲಾರ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಆರ್ .ಎಸ್. ಹುಚ್ಚಾಚಾರಿ 
ಪಿ . ಆರ್ . 583 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 114 ಸಿಎನ್‌ಎಸ್ 2009 , ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್, 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 
ಶ್ರೀನಿವಾಸಪುರ ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಶ್ರೀನಿವಾಸಪುರ ಇವುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ . 
ಶ್ರೀನಿವಾಸಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. 

- ಶ್ರೀ ಆರ್. ವಿಶ್ವನಾಥರೆಡ್ಡಿ ಬಿನ್ ರಂಗಾರೆಡ್ಡಿ, ಆರ್. ರೆಡ್ಡಿವಾರಪಲ್ಲಿ ಕೊರಗೇಪಲ್ಲಿ ಅಂಚೆ, ಶ್ರೀನಿವಾಸಪುರ ತಾ : 
ಶ್ರೀನಿವಾಸಪುರ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
1. ಶ್ರೀ ಕೆ.ಎನ್. ನಾರಾಯಣಸ್ವಾಮಿ ( ಅಂಕುಶಂ) ಬಿನ್ ಮನಿಗಾನಹಳ್ಳಿ ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು 
2. ಶ್ರೀ ಎಂ . ಆನಂದ ಬಿನ್ ಲೇಟ್ ಮುನಿವೆಂಕಟಪ್ಪ, ಸೋಮಯಾಜಲಹಳ್ಳಿ ಗ್ರಾಮ ಅಂಚೆ ರೋಣೂರು 
ಹೋ :ಶ್ರೀನಿವಾಸಪುರ ತಾಲ್ಲೂಕು 
3. ಶ್ರೀಮತಿ ನಾಗಲಕ್ಷ್ಮೀ ಕೋಂ ಈ .ವಿ . ರಮೇಶ್, ಗೌನಪಲ್ಲಿ ಗ್ರಾಮ ಅಂಚೆ, ಶ್ರೀನಿವಾಸಪುರ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಆರ್.ಎಸ್. ಹುಚ್ಚಾಚಾರಿ 
ಪಿ . ಆರ್. 584 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಸಿಒ 123 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 7ನೇ ಅಕ್ಟೋಬರ್, 2009 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ ( 1) ರ ಮೇರೆಗೆ ದತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕಿಗಳನು. 
ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಚನ್ನಗಿರಿ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 


೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೨, ೨೦೦೯ 

ಭಾಗ - ೪ಎ 
1. ಶ್ರೀ ಆರ್ .ಎಸ್. ಜಯಪ್ಪ ಬಿನ್ ಶಿವಲಿಂಗಪ್ಪ, ದೋಣೇಹಳ್ಳಿ, ಚನ್ನಗಿರಿ ತಾಲ್ಲೂಕು 
2. ಶ್ರೀಮತಿ ಅನುಸೂಯಮ್ಮ ಕೋಂ ಉಮೇಶಯ್ಯ , ವಡೇರಿ ( ವೀರಾಪುರ), ಚನ್ನಗಿರಿ ತಾಲ್ಲೂಕು 
3. ಶ್ರೀ ದೇವರಾಜ ಬಿನ್ ಗೋವಿಂದಪ್ಪ , ಕಸ್ತೂರಬಾನಗರ, ಚನ್ನಗಿರಿ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ .ಎಸ್ . ಹುಚ್ಚಾಚಾರಿ 
ಪಿ .ಆರ್. 585 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಸಿಒ 118 ಸಿಎನ್‌ಎಸ್ 2009 , ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್ , 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಪ್ರಕರಣ 
29ರ ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಮುಳಬಾಗಿಲು 
ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಮುಳಬಾಗಿಲು ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯ 
ಮುಳಬಾಗಿಲು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 
ಶ್ರೀ ಎನ್. ವೆಂಕಟರಮಣಪ್ಪ ಅತ್ತಿಹಳ್ಳಿ ಬಿನ್ ನಾರಾಯಣಗೌಡ, ದೊಡ್ಡತ್ತಿಹಳ್ಳಿ, ರಾಜೇಂದ್ರ ಅಂಚೆ, ಮುಳಬಾಗಿಲು ತಾ : 
ಮುಳಬಾಗಿಲು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
1. ಶ್ರೀಮತಿ ಈಶ್ವರಮ್ಮ ಕೋಂ ವೆಂಕಟರಮಣಪ್ಪ ಗುಂಡ್ಲಹಳ್ಳಿ ಗ್ರಾಮ , ರಾಜೇಂದ್ರಹಳ್ಳಿ ಅಂಚೆ, ಮುಳಬಾಗಿಲು ತಾ : 
2. ಶ್ರೀ ರಂಗಸ್ವಾಮಿ ಬಿನ್ ಜಿ . ವೆಂಕಟರಾಮಪ್ಪ ದೂಲಪಲ್ಲಿ ಗ್ರಾಮ ಮತ್ತು ಅಂಚೆ, ಮುಳಬಾಗಿಲು ತಾಲ್ಲೂಕು 
3. ಶ್ರೀ ಮುನಿರಾಜು ಬಿನ್ ನಾರಾಯಣಪ್ಪ, ಸೊನ್ನವಾಡಿ ಗ್ರಾಮ ಮತ್ತು ಅಂಚೆ, ಮುಳಬಾಗಿಲು ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್. ಎಸ್ . ಹುಚ್ಚಾಚಾರಿ 
ಪಿ . ಆರ್ . 586 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ:ಕಾಇ 101 ಎಲ್ ಇಟಿ 2009 , ಬೆಂಗಳೂರು, ದಿನಾಂಕ:5ನೇ ಅಕ್ಟೋಬರ್, 2009 

ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ - 2008 ( ಕೇಂದ್ರ ಕಾಯ್ದೆ 33 /2008) ರ ಕಲಂ 6 (1) ರ 
ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಾಣಿಸಿದ ಸದಸ್ಯರನೆ 

ಳಗೊಂಡಂತೆ 
ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚಿಸಿದೆ. 

1. ಮಾನ್ಯ ಕಾರ್ಮಿಕ ಸಚಿವರು - ಅಧ್ಯಕ್ಷರು 
2. ಸರ್ಕಾರದ ಕಾರ್ಯದರ್ಶಿಗಳು , ಕಾರ್ಮಿಕ ಇಲಾಖೆ - ಸದಸ್ಯ ಕಾರ್ಯದರ್ಶಿಗಳು , 

3, ಅಸಂಘಟಿತ ಕಾರ್ಮಿಕರ ಪ್ರತಿನಿಧಿಗಳು: 
1 ಶ್ರೀ ಈಶ್ವರ್, ವಿಶ್ವಕರ್ಮ ಬಿನ್ ಶ್ರೀ ನರಸಿಂಹಾಚಾರ್ , ನಂ . 37, ವಿವೇಕಾನಂದ ಬಡಾವಣೆ, ಹೊಸಕೋಟೆ ಟೌನ್, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ -502 114 , 
2 ಶ್ರೀಮತಿ ಶಶಿಕಲಾ ಗೃಹಕೃತ್ಯ ಕಾರ್ಮಿಕರು , ನಂ . 122 /4 ಇನ್ ಫಂಟ್ರಿರಸೆ, ಶಿವಾಜಿನಗರ, ಬೆಂಗಳೂರು-560 001 
3. ಶ್ರೀ ಎಂ . ನಟೇಶ್, ಬಿನ್ ಮುನಿಸ್ವಾಮಿಗೌಡ, ಎಂ .ಪಿ. ಕೃಷಿ ಕಾರ್ಮಿಕರು, ಮೇಡಹಳ್ಳಿ, ಅನುಗೊಂಡನಹಳ್ಳಿ 

ಹೋಬಳಿ - 560 067 ಹೊಸಕೋಟೆತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
4. ಶ್ರೀಮತಿ ಯಮುನಾ, ಗಾರ್ಮೆಂಟ್ಸ್ ಕಾರ್ಮಿಕರು ಕೇರಾಫ್ ಕುಮಾರ್, ನಂ . 82 /86 , ಲಕ್ಷ್ಮೀ ಮುನೇಶ್ವರ ಫ್ಲೋರ್ 

ಮಿಲ್, ಆಂಜನೇಯ ಟೆಂಪಲ್ ಎದುರು, ಕೆಂಚೇನಹಳ್ಳಿ, ರಾಜರಾಜೇಶ್ವರಿನಗರ , ಬೆಂಗಳೂರು- 98 
5. ಶ್ರೀ ಹೆಚ್. ಆರ್ . ಶಂಕರ್ ಬಿನ್ ರಾಮದಾಸ್ , ಮೀನುಗಾರರು ಎ. ಆರ್ . ಎಕ್ಸ್ಟೆನ್‌ಷನ್, ಹೊಸಕೋಟೆ ಟೌನ್ -562 

114. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೨, ೨೦೦೯ 

೭೪೩ 
6. ಒಬ್ಬರು ದರ್ಜೆ - ಶ್ರೀ ಟಿ.ಜಿ. ಶ್ರೀಧರ್ ರಾವ್, ಅಧ್ಯಕ್ಷರು, ಟೈಲರ್ ಅಸೋಸಿಯೇಷನ್, ಶ್ರೀ ಅಂಬಾಸದನ, 2ನೇ 

ಅಪರೆಲ್ ರೋಡ್, ಗಾಂಧಿ ನಗರ , ಶಿವಮೊಗ್ಗ- 2. 
7 ಒಬ್ಬರು ಹಮಾಲಿ ಕಾರ್ಮಿಕರು - ಅಧ್ಯಕ್ಷರು, ಮಂಡಿ ಹಮಾಲಿ ಸಂಘ, ಎ. ಪಿ. ಎಂ . ಸಿ ಯಾರ್ಡ್, 6ನೇ ಮುಖ್ಯರಸ್ತೆ, 

ಸಮುದಾಯ ಭವನ , ಯಶವಂತಪುರ, ಬೆಂಗಳೂರು- 22 
4 ಅಸಂಘಟಿತ ಕಾರ್ಮಿಕ ಕ್ಷೇತ್ರದ 7 ಜನ ಮಾಲೀಕರ ಪ್ರತಿನಿಧಿಗಳು: 
1) ಶ್ರೀ ರಮೇಶ್ ಅಧ್ಯಕ್ಷರು, ಬೆಂಗಳೂರು ಹೋಲ್ ಸೇಲ್ ಫುಡ್ ಗೇನ್ಸ್ ಅಂಡ್ ಪಲ್ಸ್ ಮಾರ್ಚೆಂಟ್ಸ್ 

ಅಸೋಸಿಯೇಷನ್ , ಬೆಂಗಳೂರು 
2) ಶ್ರೀ ಹರಿಶ್ಚಂದ್ರಮೆಂಡನ್ ಸನ್ ಆಫ್ ಸುಂದರಪುತ್ರನ್, ಸುಂದರಗಂಗ, ಕುಳಾಯಿ - ಹೊಸಬೆಟ್ಟು ಅಂಚೆ , 

ಮಂಗಳೂರು- 575 026. 
3) ಒಬ್ಬರು ಕಟ್ಟಡ ನಿರ್ಮಾಣ ಸಂಸ್ಥೆಯ , ಮಾಲೀಕ/ಗುತ್ತಿಗೆದಾರ ಪ್ರತಿನಿಧಿ -ಶ್ರೀ ಪ್ರಸಾದ್ , ಡೆವಲಪರ್ ಮತ್ತು ಬಿಲ್ಡರ್ , 

ಪ್ರಶಾಂತ ನಿಲಯ , ಓ ಫಾರ್ಮ ವೈಟ್ ಫೀಲ್ಡ್ ರಸ್ತೆ, ಬೆಂಗಳೂರು- 66 
4 ಬಳ್ಳಾರಿ ಜಿಲ್ಲೆಯ ಸಿದ್ದ ಉಡುಪು ತಯಾರಿಕಾ ಘಟಕದ ಪ್ರತಿನಿಧಿ - ಅಧ್ಯಕ್ಷರು, ಬಳ್ಳಾರಿ ಗಾರ್ಮೆಂಟ್ಸ್ ಮ್ಯಾನುಫ್ಯಾಕ್ಚರರ್ 

ಅಸೋಸಿಯೇಷನ್ ( ಬಿಜಿಎಂಎಸ್ ) ಹೀ - ಮ್ಯಾನ್ ಗಾರ್ಮೆಂಟ್ಸ್ , ಮಾರುತಿ ಕಾಲೋನಿ, ಕಾರ್ ಸ್ಟ್ರೀಟ್, ಬಳ್ಳಾರಿ 

583101. 
5) ಕೃಷಿ ಉತ್ಪಾದನೆಗೆ ಸಂಬಂಧಿಸಿದ ಒಬ್ಬರು ಪ್ರತಿನಿಧಿ - ಅಧ್ಯಕ್ಷರು , ಎ.ಪಿ. ಎಂ .ಸಿ ಯಾರ್ಡ್, ಎಂ . ಜಿ. ಕಾಂಪ್ಲೆಕ್ಸ್ , 

- ಯಶವಂತಪುರ, ಬೆಂಗಳೂರು 22 
6) ದರ್ಜಿ ಉದ್ದಿಮೆಗೆ ಸಂಬಂಧಿಸಿದ ಒಬ್ಬರು ಪ್ರತಿನಿಧಿ-ಶ್ರೀ ನಜೀಬುಲ್ಲಾ ಖಾನ್ ಬಿನ್ ರಸೂಲ್ ಖಾನ್, ಗಂಗಮ್ಮ ಗುಡಿ 

ರಸ್ತೆ, ಎಂ . ವಿ. ಎಕ್ಸ್ ಟೆನ್‌ಷನ್, ಹೊಸಕೋಟೆ ಟೌನ್ 
7) ಧೋಬಿ ಉದ್ದಿಮೆಗೆ ಸಂಬಂಧಿಸಿದ ಒಬ್ಬರು ಪ್ರತಿನಿಧಿ- ಶ್ರೀ ವೆಂಕಟೇಶ್, ರಾಂಪುರ, ಬಿದರಹಳ್ಳಿ ಹೋಬಳಿ, 
* ಬೆಂಗಳೂರು ಉತ್ತರ ತಾಲ್ಲೂಕು, 
5. ವಿಧಾನ ಸಭೆಯ ಇಬ್ಬರು ಚುನಾಯಿತ ಪ್ರತಿನಿಧಿಗಳು ( ಎಂ .ಎಲ್. ಎ) 
1. ಶ್ರೀ ಎಸ್. ಆರ್. ವಿಶ್ವನಾಥ್ , ಶಾಸಕರು, ಯಲಹಂಕ ಕ್ಷೇತ್ರ, ನಂ . 14., ಸಿಂಗ ನಾಯಕನಹಳ್ಳಿ ಪೇಸ್ಟ್, ಯಲಹಂಕ 

ಹೋಬಳಿ, ಬೆಂಗಳೂರು ಉತ್ತರ , ಬೆಂಗಳೂರು- 5600064, 
2 . ಶ್ರೀ ವಾಲ್ಮೀಕಿ ನಾಯಕ, ಶಾಸಕರು, ಚಿತ್ತಾಪುರ, ಗುಲ್ಬರ್ಗಾ , ಜಿಲ್ಲೆ 
6. ನಾಗರೀಕ ಸಮಾಜದ 5ಜನ ಗಣ್ಯ ವ್ಯಕ್ತಿಗಳ ಪ್ರತಿನಿಧಿಗಳು: 

ಪ್ರೊ ಜಿ .ಕೆ. ಕಾರಂತ್ , ನಿರ್ದೇಶಕರು, ಸೆಂಟರ್ ಫಾರ್ ಮ ಡಿಸೀಪ್ಲೇನರಿ ರಿಸರ್ಚ್ ಸೆಂಟರ್ , ಆರ್. ಎಸ್ . ನಂ . 
೨ಎ2 , ಪ್ಲಾಟ್ ನಂ . 82, ಡಾ.ಅಂಬೇಡ್ಕರ್ ನಗರ , ಯಲಕ್ಕಿ ಕಾಲೋನಿ ಹತ್ತಿರ, ಲಕ್ಕಮ್ಮನ ಹಳ್ಳಿ, ಧಾರವಾಡ-580 

004. 
2) ಪ್ರೋ . ಅಲೋಕ್ ಶರ್ಮ , ನಿರ್ದೇಶಕರು, ಇನ್ಸ್ ಟಿಟ್ಯೂಟ್ ಫಾರ್ ಯೂಮನ್ ಡೆವಲಪ್ ಮೆಂಟ್, ಐಐಪಿಎ 

ಕ್ಯಾಂಪಸ್ , ಐಟಿಓ , ನವದೆಹಲಿ . 
3) ಪ್ರೋ ಎಸ್. ಮಾದೇಶ್ವರನ್, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಅಧ್ಯಯನ ಸಂಸ್ಥೆ ನಾಗರಭಾವಿ, ಬೆಂಗಳೂರು 
4) ಶ್ರೀಮತಿ ಗೀತಾ ಮೆನನ್, ಸ್ತ್ರೀ ಜಾಗೃತಿ ಸಮಿತಿ, ಗೃಹ ಕಾರ್ಮಿಕರ ಹಕ್ಕಿನ ಒಕ್ಕೂಟ ನಂ . 1863, ಸೌತ್ ಎಂಡ್ ಸಿ 

ಕ್ರಾಸ್, ಕ್ರಿಶ್ ಟೆಕ್ನಾಲಜೀಸ್ ಮೇಲೆ 7ನೇ ಬ್ಲಾಕ್ , ಜಯನಗರ , ಬೆಂಗಳೂರು- 78. 
5) ಶ್ರೀ ಕ್ಲೀಪ್ ಟನ್ ಡಿ. ರೋಸಾರಿಯಾ, ಸದಸ್ಯ , ಆಲ್ಟರ್‌ನೇಟಿವ್ ಲಾ ಫೋರಮ್ ( ಎಎಲ್ಎಫ್) ನಂ . 122 /4 ಇನ್ 

ಫೆಂಟಿ ರಸೆ, ಇನ್ ಫಂಟಿ ವೆಡಿಂಗ್ ಹಾಲ್ ಎದುರು, ಬೆಂಗಳೂರು-1 
ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ 7 ಜನ ಪ್ರತಿನಿಧಿಗಳು: 

ಸರ್ಕಾರದ ಕಾರ್ಯದರ್ಶಿಗಳು , ಕಂದಾಯ ಇಲಾಖೆ 
2. ಸರ್ಕಾರದ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
3. ಸರ್ಕಾರದ ಕಾರ್ಯದರ್ಶಿಗಳು , ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ 

ಸರ್ಕಾರದ ಕಾರ್ಯದರ್ಶಿಗಳು , ಸಹಕಾರ ಇಲಾಖೆ 
5 ಸರ್ಕಾರದ ಕಾರ್ಯದರ್ಶಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೨, ೨೦೦೯ 

ಭಾಗ - ೪ಎ 
6 ಸರ್ಕಾರದ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ 
7 ಸರ್ಕಾರದ ಕಾರ್ಯದರ್ಶಿಗಳು, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಯು . ಎನ್ . ನಾಗೇಂದ್ರ 
ಪಿ . ಆರ್ . 587 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಾರ್ಮಿಕ ಇಲಾಖೆ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 4 ಸಮನ್ವಯ 2009, ಬೆಂಗಳೂರು, ದಿನಾಂಕ: 8ನೇ ಅಕ್ಟೋಬರ್, 2009 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನ ಆರ್ಟಿಕಲ್ 72 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಎಂ . ನಾಗರಾಜು, ಕಾರ್ಯಾಧ್ಯಕ್ಷರು , ಕೆ. ಪಿ . ಟಿ.ಸಿ . ಎಲ್ . ನೌಕರರ ಸಂಘ, ಬೆಂಗಳೂರು ಇವರನ್ನು 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 
ಪಿ .ಆರ್. 588 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
ಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಾಕ್ಕೆ 48 ರೇಉನಿ 2009 , ಬೆಂಗಳೂರು, ದಿನಾಂಕ: 12ನೇ ಅಕ್ಟೋಬರ್ , 2009 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ನ ಆರ್ಟಿಕಲ್ 
8( ಎ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಸಿ. ಪಿ. ಯೋಗೀಶ್ವರ್‌, ಮಾಜಿ ಶಾಸಕರು ಚನ್ನಪಟ್ಟಣ ಇವರನ್ನು ಕರ್ನಾಟಕ 
ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ಸದರಿ ಆರ್ಟಿಕಲ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 17ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಇವರನ್ನು ಸದರಿ ನಿಗಮದ ಅಧ್ಯಕ್ಷರನ್ನಾಗಿ 
ದಿನಾಂಕ:1.11.2009 ರಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್ . ನಾಯಕ್ 
ಪಿ .ಆರ್. 589 

ಪೀಠಾಧಿಕಾರಿ (ರೇಷ್ಮೆ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 88 ಪಿಎಂಎಸ್ 2009 , ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್, 2009 
1872ರ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಕಾಯಿದೆಯ ಕಲಂ 7 ರ (ಕೇಂದ್ರ ಕಾಯ್ದೆ ಎಕ್ಸ್ ವಿ -1872 ) ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್. ಸಾಮ್ಯುಯಲ್ ಸೋಲೋಮನ್, ನ್ಯಾಯವಾದಿಗಳು , ನಂ . 15 /5, 3ನೇ 
ಕ್ರಾಸ್ , ಜೈಭಾರತ್ ನಗರ, ಬೆಂಗಳೂರು-560 033 ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು ಕ್ರಿಶ್ಚಿಯನ್ 
ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಬೆಂಗಳೂರು ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ ಸದರಿ 
ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆಲಿಸ್ ಗೊನ್ಸಾಲ್ವಿಸ್ 
ಪಿ . ಆರ್ . 590 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


